ಕರ್ನಾಟಿಕ ವಿಧಾನ ಪರಿಷತ್ತು 


: ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


" ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


1367 | 
ಶ್ರೀ ಕವಟಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 


(ಸೈಳೀಯ ಸಂಸ್ಥೆಗಳ ಕ್ಲೇತ್ರ) 


23.09.2021 


ಉತ್ತರಿಸುವವರು ಮಾನ್ಯ ಮುಖ್ಯಮಂತಿಗಳು 

A ಪ್ರಶ್ನೆ ಉತ್ತರ ' | 
ಅ) 2005ರಲ್ಲಿ ಆರ್ಥಿಕ ಇಲಾಖೆಯ 

ಸಹಮತಿಯೊಂದಿಗೆ ಕೆ.ಪಿ.ಎಸ್‌.ಸಿ ಯ 

ಸ್ಪರ್ಧಾತಕ ಪರೀಕ್ಷೆ ' ಮೂಲಕ 

ಆಯ್ಕೆಯಾದ , ಸಹಾಯಕ/!ಪ್ರಥಮ 

ದರ್ಜೆ ಸಹಾಯಕರುಗಳಿಗೆ ನೇಮಕಾತಿ 

ಪ್ರಕ್ರಿಯೆ ಮುಗಿದಿದ್ದರೂ, ನೇಮಕಾತಿ 

ಆದೇಶವನ್ನು ತಡವಾಗಿ 2006ರ 

| ಏಪ್ರಿಲ್‌ ನಂತರ ಕೊಟ್ಟಿದ್ದರಿಂದ, 

ಅವರುಗಳು ಪಿಂಚಣಿ ಹೌದು 

ಯೋಜನೆಯಿಂದ ವಂಚಿತ 

ರಾಗಿರುವುದು ಹಾಗೂ ಸಿಬ್ಬಂದಿ ಮತು 

ಆಡಳಿತ ಸುಧಾರಣೆ ಇಲಾಖೆಯ 

ನೌಕರರು ತಮ್ಮದು 2005ರ 


ಜಾರಿಗೊಳಿಸಬೇಕೆಂದು 


ಅಧಿಸೂಚನೆ  ನೇಮಕಾತಿಯಾಗಿದ್ದು, 
ತಮಗೂ ಹಳೆ ಪಿಂಚಣಿ ಯೋಜನೆ 
ಮನವಿ 
ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಆ) 


ಹಾಗಿದ್ದಲ್ಲಿ, ದೆಹಲಿ ಉಚ್ಚ್‌ 
ನ್ಯಾಯಾಲಯ ಹಾಗೂ ಸರ್ಮೋಚಜ್ಡ್‌ 
ನ್ಯಾಯಾಲಯಗಳು ರಿಟ್‌ 
ಸಲಖ್ಯೆ:6680/2017 ತನಕಾರಾಂ 
ಮತ್ತು ಇತರರು ವಿರುದ್ದ ಭಾರತ 
ಒಕ್ಕೂಟ, ರಿಟ್‌ ಅರ್ಜಿ 
ಸೆಂಖ್ಯೆ: 1358/2017 ಶ್ಯಾಮ್‌ 


ಕುಮಾರ್‌ ಚೌಧರಿ ಮತ್ತು ಇತರರು 
ವಿರುದ್ಧ ಭಾರತ ಒಕ್ಕೂಟ, ಮತ್ತು ರಿಟ್‌ 
ಅರ್ಜಿ ಸಂಖ್ಯೆ:13129/2019 ನೀರಜ್‌ 


ಕುಮಾರ್‌ ಸಿಂಗ್‌ ಮತ್ತು 'ಚತೆರರ 
ವಿರುದ್ಧ ಬಾರತ ಒಕ್ಕೂಟ 
ಪ್ರಕರಣಗಳಲ್ಲಿ ನೀಡಿರುವ 


ಆದೇಶಗಳನ್ವಯ ಸದರಿ ನೌಕರರಿಗೂ 
ಹಳೆ ' ಪಿಂಚಣಿ ಯೋಜನೆಯನ್ನು 


ಸರ್ಕಾರದ ಆದೇಶ ಸಂಖ್ಯೆ: ಆಇ (ಬಿ) 04 ಪಿಇಟಿ 
2005, ದಿನಾಂಕ: 3103.2006ರಲ್ಲಿ ದಿನಾಂಕ: 
01.04.2006ರಂದು ಹಾಗೂ ತದನಂತರ ಸರ್ಕಾರಿ 
ಸೇವೆಗೆ ಸೇರುವ ಎಲ್ಲಾ ನೌಕರರಿಗೆ ನೂತನ 
ವ್ಯಾಖ್ಯಾನಿತ ಅಂಶದಾಯಿ ಕೊಡುಗೆ ಯೋಜನೆ 
ಪದ್ಧತಿಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಿ 
ಆದೇಶಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಆಇ 39 ಪಿಇಎನ್‌ 


2020 (ಭಾ), ದಿನಾಂಕ: 17.02.2021 ರಲ್ಲಿ 
ರಾಜ್ಯ ಸಿವಿಲ್‌ ಸೇಖೆಗಳ ಹುದ್ದೆಗಳಿಗೆ 
ಸಂಬಂಧಿಸಿದಂತೆ, ದಿನಾಂಕ:01.04.2006ರ 


ಪೂರ್ವದ ಆಯ್ಕೆ ಮತ್ತು ನೇಮಕಾತಿ ಪ್ರಕ್ರಿಯೆಗಳ 
ಸಂಬಂಧದಲ್ಲಿ ದಿನಾಂಕ:01.04.2006' ಮತ್ತು 
ತದನಂತರದಲ್ಲಿ ಆಯ್ಕೆ ಮತ್ತು ನೇಮಕ ಹೊಂದಿ 


ಜಾರಿಗೊಳಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; .. 


ಸೇವೆಗೆ ಸೇರಿರುವ ಅಭ್ಯರ್ಥಿಗಳ ಪ್ರಕರಣಗಳಲ್ಲಿ 
ಅದೇ ತಂಡದಲ್ಲಿನ ಇತರೆ ಅಭ್ಯರ್ಥಿಗಳು 


ಇ) 


ಸದರಿ ೫005ರ ಅವಿಸೂಚನೆಯನ್ನಯ | 
ಆಯ್ಕೆಯಾದ ನೌಕರರುಗಳಿಗೆ ದೆಹಲಿ | 


ಉಚ್ಚಿ, " ನ್ಯಾಯಾಲಯ ಹಾಗೂ 
ಸರ್ವೋಚ್ಚ ನ್ಯಾಯಾಲಯಗಳು 
ನೀಡಿರುವ . ಆದೇಶಗಳನ್ನಯ ಹಳೆ 
ಪಿಂಚಣಿ "ಯೋಜನೆಯನ್ನು ಯಾವ 
ಕಾಲಮಿತಿಯಲ್ಲಿ ವಿಸರಿಸಲಾಗುವುದು; 
(ವಿವರ ಒದಗಿಸುವುದು) 


ಈ) 


"| ಆಯೋಗದ 


2005ರ ಸರ್ನಾಟಿಕ. "ಲೋಕಸೇವಾ 
ಅಧಿಸೂಚನೆಯನ್ವಯ 


ಡಿಸೆಂಬರ್‌ ' 2005ರೊಳಗೆ 


ದಾಖಲಾತಿಗಳ ಪರಿಶೀಲನೆ ಮುಗಿದು 
ಅಂತಿಮ ಆಯ್ಕೆಪಟ್ಟಿ ಪ್ರಕಟಿಸದೇ, 
"| ನೂತನ 


ಪಿಂಚಣಿ ಯೋಜನೆ 
ಜಾರಿಯಾದ: ಮೇಲೆ ನೇಮಕಾತಿ ಆದೇಶ 


"| ಹೊರಡಿಸಿದ ಪ್ರಕರಣಗಳಿಗೂ ನೂತನ 


ಪಿಂಚಣಿ 


- ಯೋಜನೆ 
ಅವ್ವಯವಾಗುವುದೇ; ಈ 


ಬಗ್ಗೆ 


ಕಾನೂನು ಇಲಾಖೆಯ ಅಭಿಪ್ರಾಯ 

"| ಪಡೆದು '' ಜಾರಿಗೊಳಿಸಲಾಗಿಡೆಯೇ; 
ಯಾವುದೇ ಕಾನೂನು ಅಧಿಸೂಚನೆ | 
ಹೊರಡಿಸಿದ ನಂತರ 
ಭವಿಷ್ಯವರ್ತಿಯಾಗಿ ಜಾರಿಗೆ 
ಬರಲಿದ್ದು, . ನೂತನ ಪಿಂಚಣಿ 

"| ಯೋಜನೆ ಜಾರಿಗೆ' ಬರುವ 
ಪೂರ್ವದಲ್ಲಿನ ಅಧಿಸೂಚನೆಗೂ ಇದು |. 
ಅನ್ವಯವಾಗುತ್ತದೆಯೇ? (ನಿವರ 
ನೀಡುವುದು) 


ಮತ್ತು ಇದರಿಂದಾಗಿ ಡಿಫೈನ್ಡ್‌ ಪಿಂಚಣಿ ಯೋಜನೆಗೆ 
ಒಳಪಟ್ಟಿರುವ ಸಂದರ್ಭಗಳಿವೆ. ಅಂತಹ 
ನಿರ್ದಿಷ್ಟ "ವಿಶಿಷ್ಠ . ಪ್ರಕರಣಗಳನ್ನು - ಮಾತ್ರ 
ಸರ್ಕಾರದ ಆದೇಶ ಸಂಖ್ಯೆ: ಆಇ (ವಿಶೇಷ) 04 
ಪಿಇಟಿ 2005, ದಿನಾಂಕ:31.03.2006ರ 
ಆದೇಶದನ್ವಯ : ದಿವನಾ೦ಕ:01.04.2006 ರಿಂದ 
ಜಾರಿಗೊಳಿಸಲಾದ ನೂತನ ವ್ಯಾಖ್ಯಾನಿತ 
ಅಂಶದಾಯಿ ಕೊಡುಗೆ ಯೋಜನಾ ಬಮ್ಯಾಪ್ತಿಯಿಂದ 


ಸಡಿಲಿಕೆಯನ್ನು ನೀಡಿ. ಹಿಂದಿನ ಡಿಫೈಸ್ಟ್‌ ಪಿಂಚಣಿ 


ನೇಮಕಾತಿ 
ಆಯ್ಕೆಗೊಂಡಿರುವ ಅಭ್ಯರ್ಥಿಗಳು 
ಪ್ರಪ್ರಥಮವಾಗಿ: ರಾಜ್ಯ ಸಿವಿಲ್‌ ಸೇವೆಗೆ 
ನೇಮಕವನ್ನು ಹೊಂದಿರತಕ್ಕದ್ದು. " 


2. ತದನಂತರದ ತಂಡದಲ್ಲಿ ' ಆಯ್ಕೆಯನ್ನು | 


ಹೊಂದಿ ಸೇವಾ' ಜೀಷ್ಠತೆಯಲ್ಲಿ 
ಕಿರಿಯರಾಗಿರುವವರು ಪ್ರಪ್ರಥಮವಾಗಿ ರಾಜ್ಯ 
ಸಿವಿಲ್‌ ಸೇವೆಗೆ ದಿನಾಂಕ:01.04.2006ರ 
ಪೂರ್ವದಲ್ಲಿ. ' ನೇಮಕಗೊಂಡು, 
ತತ್ಪರಿಣಾಮವಾಗಿ" : ಡಿಫೈನ್ಸ್‌ ಪಿಂಚಣಿ 
ಸೌಲಭ್ಯವನ್ನು ' ಹೊಂದಿರತಕ್ಕದ್ದು: ' (ಒಂದೇ 
ನೇಮಕಾತಿ ಅಧವಾ 'ತದನಂತರದಲ್ಲಿನ 
ನೇಮಕಾತಿ ಪ್ರಕರಣಗಳಲ್ಲಿ, ಆತನಿಗಿಂತ .ಸೇವಾ 
ಜೀಷ್ಠತೆಯಲ್ಲಿ ಕರಿಯರಾಗಿರುವವರ 
ಪ್ರಕರಣಗಳಲ್ಲಿ "ಅವರುಗಳ ನೇಮಕಾತಿಗಳು 
ಹಿಂದಿನ. `ಡಿಫೈನ್ನ್‌ ಪಿಂಚಣಿ ಯೋಜನೆಯ 
ವ್ಯಾಪ್ತಿಗೆ ಒಳಪಟ್ಟಿದ್ದು ಆದರೆ ಅದೇ 
ನೇಮಕಾತಿಗಳಿಗೆ ಒಳಪಟ್ಟಿರುವ ಯಾವುದೇ ಒಬ್ಬ 
ವ್ಯಕ್ತಿಯು ತದನಂತರ ದಿನಾ೦ಕ: 01.04.2006ರ 
ನಂತರದಲ್ಲಿ ಸೇವೆಗೆ ಸೇರಿರುವ 
ಸಂದರ್ಭದಿಂದಾಗಿ ನೂತನ ಪಿಂಚಣಿ ವ್ಯಾಪ್ತಿಗೆ 
ಒಳಪಡುವ ಪ್ರಕರಣಗಳು). 


'ಪ್ರಕಿಯೆಗಳಿಗೆ : ಸಂಬಂಧಿಸಿದಂತೆ: 


ನಿನಾಂಕ:01.04.2006ರ ಪೂರ್ವದಲ್ಲಿಯೇ ಆಂ, | 
ಮತ್ತು ನೇಮಕಾತಿಗಳು ಪೂರ್ಣಗೊಂಡು ಸೇವೆಗೆ]... 
' ನೇಮಕ ಹೊಂದಿ . ವರದಿ ಮಾಡಿಕೊಂಡಿರುವ 


ವ್ಯಾಪ್ತಿಗೆ "ಈ ಕೆಳಕಂಡ, ಷರತಿಗೊಳಪಡಿಸಿ 
ಸರ್ಕಾರವು'ಆದೇಶಿಸಿದೆ:- ' ಸ 
1. ದಿನಾಂಕ:01.04.2006ರ ಹಿಂದಿನ [' 


ಆಇ 168 ಪಿಇಎನ್‌ 2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ” 


